ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ . 
ಉತ್ತರಿಸುವ ಸಚಿವರು 


ಬೆ 
ಕರ್ನಾಟಕ ವಿಧಾನ ಪರಿಷತ್ತು 
1544 
: ಡಾ॥ ವೈ.ಎ.ನಾರಾಯಣಸ್ವಾಮಿ 
: 24-09-2021 
: ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಕರ್ನಾಟಕ ರಾಜ್ಯದಲ್ಲಿ 
ಇ 
ಸ ನನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ 826 
ನಡೆಯುತ್ತಿರುವ ವಸತಿ | ಮ್ರ ಶಾಲೆಗಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. 
ಶಾಲೆಗಳ ಸಂಖ್ಯೆ ಸಂಖ್ಯೆ 
ಅಮುಟ್ಟ, ಬಲ್ಯವಾರು ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 
ವಿವರ ನೀಡುವುದು) 2 : 

ಆ) ಸದರಿ ಶಾಲೆಗಳಿಗೆ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಮಂಜೂರಾಗಿರುವ 
ಮಂಜೂರಾಗಿರುವ ಪ್ರಾಶಂಪಾಲರು ಮತ್ತು ಶಿಕ್ಷಕರ ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿದೆ. 
ಪ್ರಾಂಶುಪಾಲರು ಮತ್ತು ಕ್ರ |" ಹುದ್ದೆಗಳ "ಮಂಜೂರಾಗಿರುವ 
ಶಿಕ್ಷಕರ ಹುದ್ದೆಗಳ ಸಂ ಏವಕೆ ಹುದ್ದೆಗಳ ವಿವರ 
ಸಂಖ್ಯೆ ಎಷ್ಟು; 1 ಪ್ರಾಂಶುಪಾಲರು 197 
(ಪ್ರತ್ಯೇಕವಾಗಿ ವಿವರ 2 ಶಿಕ್ಷಕರು 7816 
ನೀಡುವುದು) ಒಟ್ಟು 8613 

ಇ) ಇದರಲ್ಲಿ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 


ಖಾಯಂಗೊಂಡ ಹಾಗೂ 
ಅತಿಥಿ ನೌಕರರಾಗಿ ಸೇವೆ 
ಸಲ್ಲಿಸುತ್ತಿರುವವರ 
ಸಂಖ್ಯೆ 
(ಪ್ರಾಂಶುಪಾಲರ ಮ 
ಐ 


ಎಷ್ಟು; 
ತ್ತು 

ಶಿಕ್ಷಕರ ಪ್ರತ್ಯೇಕ ವಿವರ 

ನೀಡುವುದು). 


ಸ 


ಖಾಯಂಗೊಂಡ ಹಾಗೂ ಅತಿಥಿ ನೌಕರರಾಗಿ ಸೇವೆ 
ವಿವರಗಳು ಈ ಕೆಳಕಂಡಂತಿದೆ. 


"ಒಟ್ಟು 


ಖಾಯಂ | ಅತಿಥಿ ಹೊರ 
ಕ್ರ] ಹುದ್ದೆಗಳ 
ನೌಕರರ | [ಶಿಕ್ಷಕರ ಸಂಪನ್ಮೂಲ 
ಸಂ ವಿವರ Wh 
ವಿವರ | ವಿವರ ಶಿಕ್ಷಕರ ವಿವರ 
1 ಪ್ರಾಂಶುಪಾಲರು| 315 0 37 | 352 
2 ಶಿಕ್ಷಕರು 4235 | 2280, 483 6998 
ಒಟ್ಟು ‘4550 | 2280) 520 7350 


ಈ) | ಖಾಯಂಗೊಂಡವರಲ್ಲಿ ಹೌದು. , 
ಪರೀಕ್ಷಾ ಪೂರ್ವ ಅವಧಿ | ವಿವರ ಕೆಳಕಂಡಂತಿದೆ. 
ಘೋಷಿಸಲಾಗಿದೆಯೆೇ; 
(ಪೂರ್ಣ ವಿವರ ಪರೀಕ್ಷಾ ಪೂರ್ವ (ಪರೀಕ್ಷಾ ಪೂರ್ವ 
ನೀಡುವುದು) 4 ಅವಧಿ ಅವಧಿ 
_ ಹುದ್ದೆಗಳ ವಿವರ] ಘೋಷಿಸಲಾಗಿ ಘೋಷಿಸಲಾ 
ಸಂ ರುವವ ಸಂಖ್ಯೆ | ಗದಿರುವವ 
ಸಂಖ್ಯೆ 
1 ಪ್ರಾಂಶುಪಾಲರು" 
. 261 
54 
2 ಶಕರು 2621 1614 
ಒಟ್ಟು 2882 1668 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇರನೇಮಕಾತಿಯಡಿ 
ಆಯ್ಕೆಯಾದ 1005 ಬೋಧಕ ಸಿಬ್ಬಂದಿಗಳಿಗೆ ದಿನಾಂಕ. 
24.12.2019 ರ' ನಂತರ ವಿವಿಧ ದಿನಾಂಕಗಳಂದು ನೇಮಕಾತಿ 
ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಸದರಿ ಶಿಕ್ಷಕರಿಗೆ ಎರಡು ವರ್ಷ 
ಪೂರ್ಣಗೊಂಡಿರುವುದಿಲ್ಲ. ' 
ಇಲಾಖೆ ಪರೀಕ್ಷೆ ಪೂರ್ಣಗೊಂಡು, ಅರ್ಹರಿರುವ ಎಲ್ಲಾ 
ಸಿಬ್ಬಂದಿಗಳಿಗೆ ನಿಯಮಾನುಸಾರ ಖಾಯಂ ಪೂರ್ವ ಅವಧಿ 
ಘೋಷಿಸಲಾಗಿರುತ್ತದೆ. 
ಈ ಶಾಲೆಗಳನ್ನು ಮತ್ತು 


ಹುದ್ದೆಗಳನ್ನು 
ಸಂಬಂಧಪಟ್ಟ 
ಇಲಾಖೆಗಳಲ್ಲಿ 
ವಿಲೀನಗೊಳಿಸಲು 
ಸರ್ಕಾರ ಕೈಗೊಂಡ 


ಕ್ರಮಗಳೇನು? 


ಈ ಶಾಲೆಗಳನ್ನು ಮತ್ತು ಹುದ್ದೆಗಳನ್ನು ಸಂಬಂಧಪಟ್ಟ 


ಇಲಾಖೆಗಳಲ್ಲಿ ವಿಲೀನಗೊಳಿಸುವ ಪ್ರಸ್ತಾವನೆ ಸರ್ಕಾರದ 


ಮುಂದಿರುವುದಿಲ್ಲ. 


ಸಂಖ್ಯೆ: ಸಕಣ 413ಮೊದೇಶಾ 2021 


(ಕೋಟ ಶ್ರಿ4ಫವಾಸ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಅಮುಬಂಧ- 1 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಜಲ್ಲಾವಾರು ವಸತಿ ಶಾಲೆ/ ಕಾಲೇಜುಗಳ ವಿವರ 


ಕ್ರ.ಸಂ ಲ್ಲೆ ಹಟ್ಟು 
1 ಬಾಗಲಹೋದಿ 3ರ 
2 “ಚೆಕಗಾವಿ 54 
3 ಬಕ್ಸಾರ AF 
4 ಬೆಂಗಳೂರು ನಗರ Jo) 
[s) ಬೆಂಗಳೂರು ಗ್ರಾಮೀಣ 12 
[s) ಜೀದರ್‌ 2ರ 
7 ಜಾಮರಾಜನಗರ >) 
8 ಚಿಕ್ಕಬಳ್ಳಾಪುರ 2೨ 
R=) ಚಿಕ್ಕಮಗಳೂರು ಡರ 
10 ಚಿತ್ರಮರ್ಗ 36 
7 ದಕ್ಷಣ ಕನ್ನಡ 7 
12 ಹಾವಣಗೆರೆ 28 
13 ಧಾರವಾಡ 15 
| ಗೆದಗ 16 
15 ಹಾಸನೆ ಡಡ 
16 ಹಾಖಬೇರಿ 28 
17 ಕಲಬುರ್ಗಿ 4ರ 
18 ಕೊಡಗು [e) 
19 ಕೋಲಾರ 26: . 
೨೦ ಕೊಪ್ಪಳ 2೨ 
೨1 ಮಂಡ್ಯ 38 
[> ಮ್ಯುಸೂರು 37 
23 ರಾಯಚೂರು - 36 
24 ರಾಮನಗರ 23 
೦೮ ಶಿವಮೊಗ್ಗ G2 
26 ತುಮಕೂರು [ec 
27 ಉಡುಪಿ 9 
28 ಉತ್ತರ ಕನ್ನಡ 24 
29 ವಿಜಯಪುರ 23 
30 ಯಾದಗಿರಿ ೦೦ 
ಹಕ ಡರಕ 


